ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕರ್ನಾಟಿಕ ಲೋಕ ಸೇವಾ ಆಯೋಗದ ಕಾರ್ಯವೈಖರಿಯಲ್ಲಿನ ಲೋಪದೋಷಗಳ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
795 (990) ಮಾನ್ಯ ಮುಖ್ಯಮಂತಿ ಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಿಕ ಲೋಕ ಸೇವಾ ಆಯೋಗವು ಆಯ್ಕೆ ಪಟ್ಟೆ ಪ್ರಕಟೆಸಲು ಇರುವ ನಿಯಮಗಳ ವಿವರ 
ನೀಡುವುದು; 


(ಆ) ಯಾವುದೇ ಹುದ್ದೆಗೆ ಆಯ್ಕೆ ಮಾಡಿದಾಗ ಅಂತಿಮ ಪಟ್ಟಿ ಪ್ರಕಟಿಸುವ ಮುನ್ನ ತಾತ್ಕಾಲಿಕ ಪಟ್ಟಿ 
ಪ್ರಕಟಿಸಲು ಇರುವ ನಿಯಮಗಳ ವಿವರ ನೀಡುವುದು; 


(ಇ) ತಾತ್ಕಾಲಿಕ ಪಟ್ಟಿ ಪ್ರಕಟಿಸದೇ ಇದ್ದಲ್ಲಿ, ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಆಗುವ ತೊಂದರೆ ಮತ್ತು 
ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನಿರಾಕರಿಸಿದಂತೆ ಆಗುವುದಿಲ್ಲವೆ (ವಿವರ ನೀಡುವುದು) 


(ಈ) ತಾತ್ಕಾಲಿಕ ಪಟ್ಟಿ ಪ್ರಕಟಿಸದೇ ಎಷ್ಟು ಅಂತಿಮ ಮತ್ತು ಪರಿಷ್ಠಂತ ಪಟ್ಟಿಗಳನ್ನು ಪ್ರಕಟಿಸಲಾಗಿದೆ; ಈ 
ಬಗ್ಗೆ ಕಳೆದ ಮೂರು ವರ್ಷದಲ್ಲಿ ಪ್ರಕಟಿಸಿದ್ದ ಪಟ್ಟಿಗಳ ಸಂಪೂರ್ಣ ವಿವರ ನೀಡುವುದು; 


(ಉ) ದಿನಾ೦ಕ:22-08-2019ರ೦ದು ಪ್ರಕಟಿಸಿರುವ 1998 ಗೆಜೆಟೆಡ್‌ ಪ್ರೊಬೇಷನರೆ, ಸಂಬಂಧಿಸಿದಂತೆ 
ತಾತ್ಕಾಲಿಕ ಪಟ್ಟಿ ಪ್ರಕಟೆಸಿದ ದಿನಾಂಕದಿಂದ ಆಕ್ಷೇಪಣೆ ಸಲ್ಲಿಸಲು ಎಷ್ಟು ದಿನ ಕಾಲಾವಕಾಶ 
ನೀಡಲಾಗಿದೆ; (ವಿವರ ನೀಡುವುದು) 


(ಊ) ತಾತ್ಕಾಲಿಕ ಪಟ್ಟಿ ಪ್ರಕಟಿಣೆ ಮಾಡದೇ ಇದ್ದಲ್ಲಿ, ನಿಯಮಗಳ ಉಲ್ಲಂಘನೆಯಾಗುವುದಿಲ್ಲವೆ; ಇದಕ್ಕೆ 
ಕಾರಣ ಕರ್ತರು ಯಾರು; ವಿವರ ನೀಡುವುದು; 


(ಯ) ಆಕ್ಷೇಪಣೆಗಳಿಗೆ ಅವಕಾಶ ನೀಡದಿರುವುದರಿಂ೦ದ ಎಷ್ಟು ಅಭ್ಯರ್ಥಿಗಳು ಈ ಪಟ್ಟೆಯ ದೋಷಗಳಿಂದ 
ಕೆ.ಎ.ಟಿ, ಸಿ.ಎ.ಟಿ ಮತ್ತು ಉಚ್ಚಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ; ಈ ಪ್ರಕರಣದಲ್ಲಿ ಲೋಕ ಸೇವಾ 
ಆಯೋಗವನ್ನು ಪಾರ್ಟಿ ಮಾಡಲಾಗಿದೆಯೇೇ(ವಿವರ ನೀಡುವುದು) 


(ಎ) ನಿಯಮ ಉಲ್ಲಂಿಸಿದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ದ ಇದುವರೆವಿಗೂ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು?(ವಿವರ ನೀಡುವುದು) 


